ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1370(1620) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಮೈಸೂರು ರಸ್ತೆ ಮತ್ತು ವಳಗೇರಹಳ್ಳಿ/ದುಬಾಸಿ ಪಾಳ್ಯ ಸಂಪರ್ಕ ಸಾಧಿಸುವ ರಸ್ತೆಯ ಕುರಿತು 


(ಅ) ಬೆಂಗಳೂರು ಮಹಾನಗರದ ಮೈಸೂರು ರಸ್ತೆ ಮತ್ತು ವಳಗೇರಹಳ್ಳಿ /ದುಬಾಸಿ ಪಾಳ್ಯ 
ಸಂಪರ್ಕ ಸಾಧಿಸುವ ರಸ್ತೆಯಲ್ಲಿ ರೈಲು ಕ್ರಾಸಿಂಗ್‌ನಲ್ಲಿ ಸಾರ್ವಜನಿಕರ ಸುರಕ್ಷಿತ ಮುಕ್ತ 
ವಾಹನ ಸಂಚಾರಕ್ಕಾಗಿ ರೈಲು ಮೇಲು ಸೇತುವೆ (UB) ಅಥವಾ ರೈಲು ಕೆಳ ಸೇತುವೆ (R೦8) 
ನಿರ್ಮಾಣ ಮಾಡಲು ಉದ್ದೇಶಿಸಿ ತದನಂತರ ಬಿ.ಬಿ.ಎಂ.ಪಿ, ಹಿಂದೆ ಸರಿಯಲು ಇರುವ 
ಕಾರಣಗಳೇನು; (ವಿವರ ನೀಡುವುದು) 


(ಆ) ದೈನಂದಿನವಾಗಿ ಸದರಿ ರೈಲು ಕ್ರಾಸಿಂಗ್‌ನಲ್ಲಿ ಕಿಲೋಮೀಟಿರ್‌ಗಟ್ಟಿಲೆ ವಾಹನಗಳ 
ಸಂಚಾರದಟ್ಟಣಿ ಉಂಟಾಗಿ ಸಾರ್ವಹನಿಕರಿಗೆ ಮತ್ತು ಸ್ಮಳೀಯರಿಗೆ ಕಿರಿಕಿರಿಯಾಗುತ್ತಿರುವ 
ವಿಷಯ ಕುರಿತು ಸರ್ಕಾರದ ಕ್ರಮವೇನು; (ಬಿವರ ನೀಡುವುದು) 


(ಇ) ಸದರಿ ರೈಲು ಕ್ರಾಸಿಂಗ್‌ನಲ್ಲಿ ಸುರಕ್ಷಿತ ಸಾರ್ವಜನಿಕ ಸಂಚಾರಕ್ಕಾಗಿ ರೈಲು ಮೇಲು 
ಸೇತುವೆ (UB) ಅಥವಾ ರೈಲು ಕೆಳ ಸೇತುವೆ (೦B) ನಿರ್ಮಾಣ ಮಾಡಲು ಭಾರತೀಯ ರೈಲು 
ನಿಗಮದೊಡನೆ ಯಾವುದಾದರೂ ಒಪ್ಪಂದ ಅಥವಾ ಒಡಂಬಡಿಕೆ ಏರ್ಪಟ್ಟಿದೆಯೇ; 
ಒಪ್ಪಂದವಾಗಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ರೈಲು ಮೇಲು ಸೇತುವೆ (RUB) ಅಥವಾ ರೈಲು 
ಕಳ ಸೇತುವೆ (್ಣ೦B) ನಿರ್ಮಾಣ ಮಾಡಲು ಸರ್ಕಾರ ಚಿಂತಿಸಿದೆ? (ವಿವರ ನೀಡುವುದು) 


